ಕರ್ನಾಟಕೆ ವಿಧಾನ ಪರಿಷತ್‌ 


ಕರ್ನಾಟಕ ವಿಧಾನ ಸಭೆ ಸದಸ್ಯರ ಹೆಸರು. 
ಪ್ರಶ್ನೆ ಸಂಖ್ಯೆ 

ಉತ್ತರಿಸುವ ದಿನಾಂಕ 

ಉತ್ತರಿಸುವ ಸಚಿವರು 


ಪಿ ಗುರುತಿಸ ಕ್ರಿ 


ಶ್ರೀ ನಿರಾಣಿ ಹೆಣಿಮಂತ್‌ ರುದ್ರಪ್ಪ (ಪದವೀದರರ ಕ್ಷೇತ್ರ 


ಕಸಂ. [ 


ಪ 


1 


ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಯ 
ಅಧೀನದಲ್ಲಿ ಎಷ್ಟು 
ನಿಗಮ/ಮಂಡಳಿಗಳು _ 
ಕಾರ್ಯನಿರ್ವಹಿಸುತ್ತಿವೆ: (ವಿವರ 
ನೀಡುವುದು). 


20 (06) 
29.01.2021 
: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
' ಸಚಿವರು 
: C20» 
ಉತ್ತರ 
1 ಗಾಮೀಣಾಭಿವೃದ್ಧಿ "ಮತ್ತ" ಪಂಚಾಯತ್‌ "ರಾಷ್‌ ನನ್‌! 
ಅಧೀನದಲ್ಲಿ ಎರಡು (2) ನಿಗಮ/ಮಂಡಳಿಗಳು 
ಕಾರ್ಯನಿರ್ವಹಿಸುತ್ತಿವೆ. ಇವುಗಳೆಂದರೆ ಕರ್ನಾಟಕ ರಾಜ್ಯ ಜೈವಿಕ 
ಇಂಧನ. ಅಭಿವೃದ್ಧ ಮಂಡಳಿ ಮತ್ತು ಕರ್ನಾಟಕ ಗ್ರಾಮೀಣ 


ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ. 


-, 


ಸದರಿ ನಿಗಮ/ಮಂಡಳಿಗಳು ಯಾವ Te) ಕರ್ನಾಟಕ ರಾಜ್ಯ ಜೈ ತ್ಯವಿಕ ಇಂಧನ ಅಭಿವೃದ್ಧಿ ಮಂಡಳಿಯು 


ವರ್ಷದಿಂದ 


| ಕಾರ್ಯಾರಂಭವಾಗಿರುತ್ತದೆ: ಹಾಗೂ 
| ಕಳೆದ 03 ವರ್ಷಗಳಲ್ಲಿ' ಸದರಿ 


ನಿಗಮ; ಮಂಡಳಿಗಳಿಗೆ ಒದಗಿಸಿದ 


| ಅನುದಾನವೆಷ್ಟು; (ವಿವರ ನೀಡುವುದು) 


ಆ) ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮವು 


2010-11ನೇ ಸಾಲಿನಿರಿದ' ಕಾರ್ಯ ನಿರ್ವಹಿಸುತ್ತಿದ್ದು, ಕಳೆದ ಮೂರು 
ವರ್ಷಗಳಲ್ಲಿ ಸದರಿ ನಿಗಮ/ಮಂಡಳಿಗೆ ಈ ಕೆಳಕಂಡಂತೆ ಅನುದಾನ 
ಒದಗಿಸಲಾಗಿದೆ. 


ಕ್ರ ಹಣಕಾಸು ವರ್ಷ] ಒದಗಿಸಲಾದ ಇನಾದಾನ 
ಸಂ. (ರೂ. ಲಕ್ಷಗಳಲ್ಲಿ) 
[OD 30778 r $87.00 
(ಹೆಚ್ಚುವರಿ ಅನುದಾನ 
ರೂ.206.00 ಲಕ್ಷಗಳು ಸೇರಿ) 
07) | 5018-19 387.00 
03) 2019-20 400.00 
0” 2020-21 97.50 
(ಪ್ರಸ್ತುತ ಸಾಲಿಗೆ (ಡಿಸೆಂಬರ್‌ .- 2020 ರ 
ಮಂಜೂರಾಗಿರುವ ವರೆಗೆ ಬಿಡುಗಡೆಯಾಗಿರುವ 
ಅನುದಾನ ರೂ.130.00 ಅನುದಾನ) 
ಲಕ್ಷಗಳು) -| 


1974 ರಲ್ಲಿ ಕಾರ್ಯಾರಂಭ ಮಾಡಿದ್ದು, ಸರ್ಕಾರವು ಕಳೆದ ಮೂರು 
ವರ್ಷಗಳಲ್ಲಿ ಯಾವುದೇ ಅನುದಾನವನ್ನು ಒದಗಿಸಿರುವುದಿಲ್ಲ. 


ಸದರಿ ಅನುದಾನವನ್ನು" ಯಾವ 
ಯಾವ ಯೋಜನೆಗಳಿಗೆ 
ಬಳಸಲಾಗುತ್ತಿದೆ: ಮತ್ತು ಅವುಗಳು 
ಯಾವ ಹಂತದಲ್ಲಿವೆ? 


ಅ) ಕರ್ನಾಟಕೆ ರಾಜ್ಯ ಚೈನಿಕ ಇಂಧನ ಅಭಿವೈದ್ಧಿ ಮಂಡಳಿ 
ಸರ್ಕಾರದಿಂದ ಭಸಲಾದ ಅನುದಾನವನ್ನು ಮಂಡಳಿಯು 
ಬಳಸಿಕೊಂಡು ಪರಿಸರ ಸ್ನೇಹಿ ಮತ್ತು ಕೈತ ಸಮುದಾಯಕ್ಕೆ 
ಉಪಯುಕ್ತವಾಗುವ ಯೋಜನೆಗಳನ್ನು ದಣಿ ಅನುಷ್ಠಾನದಲ್ಲಿ 
ತೊಡಗಿರುತ್ತದೆ. ಅವುಗಳ ವಿವರಗಳು ತಳಗಿನಂತಿವೆ: 


1. ಮಂಡಳಿಯು ಜೈವಿಕ ಇಂಧನ ಅರಣ್ಯೇಕರಣ ಯೋಜನೆಯಡಿ 
ಹೊಂಗೆ, , ಬೇವು, ಹಿಪ್ಪೆ, ಸೀಮರೂಬ ಮುಂತಾದ 
ನೆಡುತೋಪುಗಳನ್ನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಭಾರತೀಯ 
ವಿಜ್ಞಾನ ಮಂದಿರದ ಆವರಣದಲ್ಲಿ (ಕ್ಯಾಂಪಸ್‌) ಸುಮಾರು 20 
ಎಕರೆ ಪ್ರದೇಶದಲ್ಲಿ 10000 ಸಸಿಗಳನ್ನು ನೆಡಲಾಗಿದೆ. 


[2 


3. 


K ಜೈವಿಕ ಇಂಧನ ಸಂಶೋಧನೆ, ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ 


ಕೇಂದ್ರಗಳು : ರಾಜ್ಯದ 30 ಜಿಲ್ಲೆಗಳಲ್ಲಿ 34 ಕೇಂದ್ರಗಳು 
ಕಾರ್ಯನಿರ್ವಹಿಸುತ್ತಿವೆ. ಈ ಕೇಂದ್ರಗಳಲ್ಲಿ ರೈತರಿಂದ ಬೀಜ 
ಸಂಗ್ರಹಣೆ, ಉತ್ಪಾದನೆ, ಮೌಲ್ಯವರ್ಧನೆ, ಮಾಹಿತಿ, ತರಬೇತಿ 


ಹಾಗೂ ಸಂಶೋಧನಾ ಚಟುವಟಿಕೆಗಳು ನಡೆಯುತ್ತಿವೆ. 


ಜೈವಿಕ ಇಂಧನ ಉದ್ಯಾನಗಳು: ಜೈವಿಕ ಇಂಧನ ತರಬೇತಿ, 
ಸಂಶೋಧನೆ, ಸಂಸ್ಕರಣೆ. ಮೌಲ್ಯವರ್ಧನೆ, ತಳಿ ಅಭಿವೃದ್ಧಿ, ರೈತರ 
ಗುಂಪುಗಳ ರಚನೆ ಇವೇ ಮೊದಲಾದ ಜೈವಿಕ ಇಂಧನ 
ಚಟುವಟಿಕೆಗಳಿಗಾಗಿ 03 ಜೈವಕ ಇಂಧನ , ಉದ್ಯಾನಗಳು 
ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿನ ಹಾಸನದ 


-ಮಡೆನೂರು, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿನ 


ತಿಂತಿಣಿ, ಯಾದಗಿರಿ ಜಿಲ್ಲೆ ಮತ್ತು ಧಾರವಾಡದ ಕೃಷಿ 
ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿನ, ಧಾರವಾಡ ಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿವೆ. 


ಕ್ಲೋನಲ್‌ ಆರ್ಚೆರ್ಡ್‌ಗಳ ನಿರ್ಮಾಣ - ಉತ್ತಮ ತಳಿಯ 
ಜೈವಿಕ ಇಂಧನ ಸಸಿಗಳ ಅಭಿವೃದ್ಧಿಗಾಗಿ ರಾಜ್ಯದ, 9 ಸ್ಥಳಗಳಲ್ಲಿ 
ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಕ್ಲೋನಲ್‌ 
ಆರ್ಚರ್ಡ್‌ಗಳನ್ನು ನಿರ್ಮಾಣ ಮಾಡಲಾಗಿದೆ. ಪ್ರತಿ ಕೇಂದ್ರದಲ್ಲಿ 


,ಸರಾಸರಿ 25.00 ಹೆ. ಪ್ರದೇಶಗಳಲ್ಲಿ ಗುಣಮಟ್ಟದ ಸಸಿಗಳ 


ಸಂಶೋಧನೆಗೆ ಒತ್ತು ನೀಡಲಾಗಿದೆ. 


ಹೊಂಬೆಳಕು : ಗ್ರಾಮೀಣಿ ಪ್ರದೇಶದ ಮಹಿಳಾ ಸ್ವ-ಸಹಾಯ 
ಗುಂಪುಗಳನ್ನು ತೊಡಗಿಸಿಕೊಂಡು ಬೀಜ ಸಂಗಹಣೆ ಹಾಗೂ 
ವಿಕೇಂದ್ರಿಕೃತ ವ್ಯವಸ್ಥೆಯಲ್ಲಿ ತೈಲೋತ್ಪಾದನೆಗಾಗಿ “ಹೊಂಬೆಳಕು” 
ಯೋಜನೆ ಜಾರಿಯಲ್ಲಿದೆ. ರಾಜ್ಯದಲ್ಲಿ 14 ಕಿರು 
ತೈಲೋತ್ಪಾದನಾ ಯಂತ್ರಗಳನ್ನು ಮಹಿಳಾ ಸ್ವ-ಸಹಾಯ ಗುಂಪು 
ಹಾಗೂ ' ಗ್ರಾಮ ಅರಣ್ಯ ಸಮಿತಿಗಳಿಗೆ ಪ್ರಾಯೋಗಿಕವಾಗಿ 
ಒದಗಿಸಿದೆ. 


ಹೊಂಗಿರಣ ಯೋಜನೆ : ಜೈವಿಕ ಇಂಧನ ಉತ್ಪನ್ನಗಳ 
ವ್ಯಾಪಾರ ವಹಿವಾಟಿಗಾಗಿ “ಹೊಂಗಿರಣ” ಯೋಜನೆಯನ್ನು 
ಪ್ರಾಯೋಗಿಕವಾಗಿ ವಿಜಯಪುರ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 
ಆರಂಭಿಸಿದೆ: ಈ ಕೇಂದ್ರದಲ್ಲಿ ಇಂಧನ ಸಸಿಗಳು, ಬೀಜಗಳ 
ಖರೀದಿ, ತೈಲ. ಹಿಂಡಿ ಹಾಗೂ ಇತರ ಉಪ ಉತ್ಪನ್ನಗಳ 
ಮಾರಾಟ: ನಡೆದಿದೆ. 


'ಸಮುದಾಯ ತೊಡಗಿಸುವಿಕೆ : ಜೈವಿಕ ಸಸಿ ನೆಡುವ, ಬೀಜ 


ಸಂಗ್ರಹಿಸುವ, ಮೌಲ್ಯವರ್ಧನೆ, ಬಳಕೆ ಕುರಿತು ಸಮುದಾಯವನ್ನು 
ಸಕ್ರಿಯವಾಗಿ ಜೈವಿಕ ಇಂಧನ ಕಾರ್ಯಕ್ರಮ ಅನುಷ್ಟಾನದಲ್ಲಿ 
ತೊಡಗಿಸಿಕೊಳ್ಳಲಾಗಿದೆ. 


ಜೈವಿಕ ಇಂಧನ ಸಂಶೋಧನೆ:. ಕರ್ನಾಟಕ ರಾಜ್ಯ ವಿಜ್ಞಾನ 
ಮತ್ತು ತಂತ್ರ ವಿದ್ಯಾ ಮಂಡಳಿ (ಕೆ.ಎಸ್‌.ಸಿ.ಎಸ್‌.ಟಿ) ಮೂಲಕ 
ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಂದ ಸಂಶೋಧನ ಚಟುವಟಿಕೆ 
ನಡೆಸಲಾಗುತ್ತಿದೆ. ತಾಂತ್ರಿಕ ಕಾಲೇಜುಗಳ ವಿಧ್ಯಾರ್ಥಿ 


ಸಂಶೋಧನಾ ಯೋಜನೆಗಳಿಗೆ ಆರ್ಥಿಕ ನೆರವು ನೀಡಿದೆ. 


ಇಂಜನೀಯರಿಂಗ್‌" ಬಯೋ `ಟನ್ನಲಜಿ, ಮ್ಯಾನೇಜ್‌ಮೆಂಟ್‌ 
ಇವೇ ಮೊದಲಾದ ವಿಷಯಗಳ ಕುರಿತು ಸಂಶೋಧನೆ 
ಕೈಗೊಳ್ಳಲಾಗಿದೆ. 


9. ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಕಾರ್ಯಕ್ರಮಗಳು : ಜೈವಿಕ 
ಇಂಧನ ಜಾಗೃತಿ ಮೂಡಿಸಲು ಮುದ್ರಣ. ದೃಶ್ಯ ಹಾಗೂ 
ಶ್ರವಣ ಮಾಧ್ಯಮಗಳ ವ್ಯಾಪಕ ಬಳಕೆಯೊಂದಿಗೆ " ರೈತರಿಗೆ, 
ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿಗೆ 
ಜಾಗೃತಿ ಕಾರ್ಯಕ್ರಮಗಳನ್ನು .. ಆಯೋಜಿಸಲಾಗಿದೆ. 
ಮಂಡಳಿಯೂ ಕಾರ್ಯಾಗಾರ, ತರಬೇತಿ, ಪ್ರಾತ್ಯಕ್ಷಿಕೆ, ಪ್ರದರ್ಶನ 
ಚಟುವಟಿಕೆಗಳನ್ನು ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ. ಆಯೋಜನೆ 
ಹಾಗೂ ಭಾಗವಹಿಸುವಿಕೆ ಮೂಲಕ ವ್ಯಾಪಕ ಪ್ರಚಾರ ಕಾರ್ಯ 
ಕೈಗೊಂಡಿದೆ. 


ಜೈವಿಕ ಇಂಧನ ಸಂಶೋಧನೆ ಹಾಗೂ ಗುಣಮಟ್ಟ ಖಾತ್ರಿ ಪ್ರಯೋಗ 
ಶಾಲೆ : ಮಂಡಳಿಯು ಜೈವಿಕ ಇಂಧನ ಸಂಶೋಧನೆ ಹಾಗೂ 
ಗುಣಮಟ್ಟ ಖಾತ್ರಿ ಪ್ರಯೋಗಾಲಯವನ್ನು ಬೆಂಗಳೂರು ಕೃಷಿ 
ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಸ್ಥಾಪಸಿರುತ್ತದೆ. ಈ 
ಸಂಶೋದನಾ ಪ್ರಯೋಗ ಶಾಲೆಯು ಜೈವಿಕ ಇಂಧನ ಉತ್ಪಾದನೆ, 
ಗುಣಮಟ್ಟ ಪರೀಕ್ಷೆ, ಪ್ರಮಾಣೀಕರಣ ಹಾಗೂ ಬಳಕೆಯಲ್ಲಿ ಮಹತ್ತರ 
ಪಾತ್ರ ನಿರ್ವಹಿಸಲಿದೆ. 


'ಆ) ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ | 
| ನಿಯಮಿತ - ಅನ್ವಯಿಸುವುದಿಲ್ಲ. 


2 
ಖ್‌ 
(ೆ.ಎಸ್‌ ಈಶ್ವರಪ್ಪ) 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸಚಿವರು. 
ಎಸ್‌. ಈ ಪಜಹ 
ಗ್ರಾಮೀಣಾಭಿವ್ನದಿ ಮೆತ್ತು 


ಪಿಜಾಯಶ್‌ ರೂತ್‌ : 


* 


ಸಂತೆಆರ್‌ಐಡಿಎಲ್‌/ಆಡಳಿತ/ಎಲ್‌ಹಿಕ್ಕೂ-06/2020-2 15 ದಿನಾಂಕ್‌ 27-01-2021 


ಗೆ, . 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ "ಇಲೆ. 
ಬಹುಪುಹಡಿ ಕಟ್ಟಿಡ, 

ಬೆಂಗಳೂರು. 


ಮಾಸ್ಯರೇ, 


ನಿಷೆಯ: ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ 
4 (ಪದವೀಧರ ಕ್ಲೇತ್ರ) ಇವರ ಚುಕ್ಕೆ ಗುರುತಿನ ಪ್ರ್ನೆ ಸಂಖ್ಯೆಗ6 ಕೈ ಮಾಹಿ 

- ಒದಗಿಸುವ ಬಗ್ಗ” 
] ಸ 


ಪಳ ಹಳ ಹಿ ಹ kK 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದೆಂತೆ, ಮಾನ್ಯ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ 


ಶ್ರೀ ನಿರಾಣಿ ಹಣಮಂಶ್‌ ರುದ್ರಪ್ಪ (ಪದವೀಧರ ಕ್ಷೇತ್ರ) ಇವರ ಚುಕ್ಕೆ: ಗುರುವಿನ ಪ್ರಶ್ನೆ ಸಂಚ್ಯೆಗಿ6ಳ್ಳಿ 


ಸಂಬಂಧಿಸಿದಂತೆ ಕರ್ನಾಟಿಕ ಗಾಮೀಣ ಮೂಲಸೌಕೆಯ್ಯ ಅಭಿಪೃಟ್ಲಿ ನಿಯಮಖಿಶ ಸಂಸ್ಥೆಗೆ ಅನ್ವಯೆಸುವ 


[ 


ಮಾಹಿತಿಯನ್ನು ಸಿದ್ಧಪಡಿಸಿ ಈ ಹಶ್ರದೊಂದಿಗೆ ಲಗತ್ತಿಸಿ. ಆದ್ಯ ಅವಗಾಹನೆಗಾಗಿ ಸಲ್ಲಿಸಿದೆ. 


ಅಡಕ: ಮೇಲಿನಂಕಿ j KUNE ತ 
| ಎಎ.ಮುಖ್ಯ-ಆಡಳಿತಾಧಾರಿಗಳು ್‌ 
ಕೆಆರ್‌ಐಡಿಎಲ್‌, ಬೆಂಗಳೂರು. 


Ye 


Eo] 


ಎವ ಖರಂಿನಷೀಸ ಮಿಹಿರ. 


—ಾಾರಮಯಮಾದುಯಾಮಬಾಯಾಮಯಿಡನಳನರನಿಯರುವೇಯಗಬಿರರೇನಾರಯಾರಾಯಗಲಾಯರಾಾಡಹನಕಹ್ರಹಾಶರರಾಯಲವಿಿನುತವ ನೀಲಾ ಗರನನನರಗಕರರಿರರದರನ್‌ತನರಡುರುದರಾತಯಿಬರಹಗುರುದಬುಂಯಿಿಬದಡಿಟಿಿ ಟಟ ವನ ನ ರ: 


ಕರ್ನಾಟಿಕ ರೂರಲ್‌ ಇನ್‌ಫ್ರಾಸ್ಕ್ಯಕ್ಟರ್‌ ಡೆವಲಪ್‌ಮೆಂಟ್‌ ಲಿಮಿಟೆಡ್‌ 
ಹಿಂದಿನ ಹೆಸರು ಕರ್ನುಟಿಕ ಭುಸೇನಾ ನಿಗಮ ಪಿ) 
“ಗ್ರಾಮೀಣಾಭಿವೃದ್ಧಿ ಭವನ”, 4 & 5ನೇ ಮಹಡಿ, ಅನಂದರಾಬ್‌ ವೃತ್ತ. ಬೆಂಗಳೂರು-560 009 


ನಿಧಾನ ಪಡಿಷತ್ತಿನ' ಚುಕ್ಕೆ ಗುರುಪಿನ ಪ್ರಲ್ಲೆ p ಸಂ.06 
ಪ್ರಶ್ನೆ. ಕೇಳಿರುವನರ ಹೆಸರು : ಶ್ರೀ ಪಿರಾಣಿ ಹಣಮಂತ್‌ ರುದ್ರಪ್ಪ 


ವಿಧಾನ ಪರಿಷಶ್‌ ಸದಸ್ಯರು 
(ಪದನೀದರರ ಕ್ಸೇತ್ರ) 


ಮತ್ತು ಹಂಚಾಯತ್‌ ರಾಜ್‌ 


ಪಂಚಾಯ - ಸರಾಜ್‌ ಧೀಸದಲ್ಲಿ ಎಷ್ಟು ನಿಗಮ/ಮಂಡಳಿಗಳು 
ಅಧೀನದಲ್ಲಿ ಏಷ್ಟು | ಕಾರ್ಯನಿರ್ವಹಿಸುತ್ತಿವೆ ಎಂಬುದರ ಬಗ್ಗೆ ಘನ 
. ನಿಗಮ/ಮಂಡಳಿಗಳು i ಸರ್ಕಾರವು 'ವಿವರಗಳನ್ನು ಒದಗಿಸಲು. ಕೋರಿದೆ. 
[ ಕಾರ್ಯನಿರ್ವಹಿಸುತ್ತದೆ: (ವಿವರ > ' ಕರ್ನಾಟಿಕ ಗ್ರಾಮೀಣಾ ಮೂಲಸೌಕರ್ಯ ಅಭಿವೃದ್ಧಿ 
ನೀಡುವುದು) ; ನಿಯಮಿತ ನಂಸ್ಥೆಯು ಗ್ರಾಮೀಣಾಭಿವೃದ್ಧಿ ಮ್ತು 
| ಪಂ.ರಾಜ್‌ ಇಲಾಜೆಯ ಆಡಳಿತಾ ಕ ಹ್ಯಾಪ್ತಿಯಲ್ಲಿ 
ಬರುತ್ತದೆ. 
(ಆ) | ಸದರಿ ವಿಗಮ/ ಮಂಡಳಿಗಳು ಯಾವಪ/% ರ್ನಾಟಿಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ! 
ವರ್ಷದಿಂದ ಕಾಂರ್ಯಾರಂಭವಾಗಿರುತ್ತನೆ | - ನಿಯಮಿತ ಸಂಸ್ಥೆಯು 1074 ರಲ್ಲಿ 
ಹಾಗೂ ಕಳೆದ 03 ಪರ್ಹಗಳಲ್ಲಿ ಸದರಿ | ಕಾರ್ಯರಂಭಿಸಿರುತ್ತದೆ. 
ನಿದಮ!ಮಂಡಳಿಗಳಿಗೆ ಒದಗಿಸಿದ] A 


೪ ನರ್ನಾಟಿಕ ಗ್ರಾಮೀಣ  ಹೂಲಸೌಕಂರ್ಯ ಅಭಿವ್ಯದ್ಧಿ 
j ಅನುದಾನಪೆಷ್ಟು: (ವಿವರ ನೀಡುವುದು) 


ನಿಯಮಿತ ಸಂಸ್ಕೆಣೆ ಕಭೆದೆ ವರ್ಷಗಳಲ್ಲಿ ಜ್ಯ 
pe 
ನ 


ಮೆಚ್ಚೆಕ್ಕಂದು ಯಾನಪ್ರದೇ 
b ಒಕ 

ಅನುಬಾನ ನೀಡಿರುವುದಿಲ್ಲ. ಆದರೆ | 
ಗ್ರಾಮೀಣಾಭಿವೃದ್ಧಿ ಮತ್ತು ಹಂ.ರಾಜ್‌ ಇಲಾಖೆಯು 
; 4 ವಿವಿಧೆ ಯೋಜನೆಯ ಕಾಮಗಾರಿಗಳ ಅನು:ಷ್ಠಾನಳ್ಳೆಂದು 
| ಕಳೆದೆ ಮೂರು "ವರ್ಷಗಳಲ್ಲಿ ರೂ.110486.11 
ಲಕ್ಷಗಳಷ್ಟು ಅನುದಾನ ಬಿಡುಗಡೆ ಮಾಡಿರುತ್ತದೆ. 


ಇ | ಸದರ ಅನುದಾನವನ್ನು ಹಾವ ಹಾವ ವಿವರಗಳನ್ನು ಅನುಬಂಧ ಆ" ದಲ್ಲಿ ನವ್ಪಸಿದ. 
ಯೋಜನೆಗಳಿಗೆ ಬಳ್‌ಸಲಸಗುತ್ತಿಬೆ 


ಮತ್ತು ಅವುಗಳು ಯಾವ 


ಹಂತದಲ್ಲಿವೆ? 


ಮುಖ್ಯ ; 
ಕೆಆರ್‌ಐಡಿಎಲ್‌, ಬೆಂಗಳೂರು 


| KARANATAKA Rl RURAL INFRASTRUCTURE DEVELOPMENT L LIMITED | 


fp WORKS TAKEN UP BY KRIDL- ENTRUSTED BY R.0.P.R DEPT. DETAILS OF LAST THREE YEARS. 
be ERLE A NTE NEA EE 
EE NSE CEE SRNL UN ES 
| VEAR UF |Nuof Villages | Fund released), Nou | §{ oof 
K ಸ ಸ ಹ ENIRIST | Works Meche to RRIDY. by Ep amky | ಕ | works 
MENT sonttbncl § EA cor-pletud Pract ibe started 


Fsluk Patchy ail 


WN 
Buithny 201718 


5 Additional works 
2 Sinan 


2047-13 


2048.10 $52 27202 4 23091 77 2111 8 $6 


ls Bing 
| 


ಸ $0000 Er 1 
¥ 
KI 


3 USI lod 2013-20 } 2 Suz 70 ~ 
¢ J (aR RK ಬ 
| 1 34 “SCSI Nnn Fluod 2019-20 36 16187 00 4551 <9 / HWS 92 
i (a Me ay Wr Wl | } 
| | 5 [ICS 2018-108 4 302 85 10372 89 1334409 | 8 377 | 4} | 
f y RT) 
ಮೆ, 292! RES RE ETA NS ಲ hl 
Vols 300 { 140123.22 110486.11 8853285 | 2812 128 | 1459 ? 
SS ISELIN) ONENESS ESSELTE AREER ನನಾ ನ 
Mote: For the Works of SL Ro. 2, 3, 4&5 Funds Rcalezcd locally/Centrally. f 


A y * 
_ W; 
CHIEF ENGINEER (BBMP) 
nuked Newall] 


Anand Roo Clrcte. Furl ~ 580009 


y 


Ed 


Ciddt Lr Letty iyi; tt hal Mel «bine 
Gernatiala Ste Biocucrgy Devclopucnt Bos 


VHIRY) | 


| 


ಸಂಖ್ಯೆ : KSBDN/LAQ) E/ER-IH/2020-21/ 5 ದಿನಾಂಕ : 27.01.2021 


ಸರ್ಕಾರ ದ ಪ್ರಧಾನ ಕಾರ್ಯದರ್ಶಿಗಳು, 
ಗ್ರಾಮೀಣಾಭಿವೃದ್ಧಿ ಮನು ಪಂಚನಿಯಪು ರಿಜ್‌ ಇಲಾಟೆ, 
ಬೆಂಗಳೂರು. 


ಮೂನ್ಯರೆ. 


ವಿಷಯ: ವಿಧಾನ ಪರಿಷತ್‌ ಮಾನ್ಯ ಸದಸ್ಯರಾದ ಕ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ, (ಹಥವೀದರರ ಫ್ನೇತ್ರ) 


ಶ್ರೀ 
ಅವರ ಚುಕ್ಕ್‌ ಗುರುತಿನ / ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ- 08 ಳ್ಹಿ ಉತ್ತರ. 


ಉಲ್ಲೇಖ: ಪತ್ರ ಸಂಖ್ಯೆ ಎಲ್‌.ಸಿ.ಕ್ಯೂ 06/143ನೇ 143ನೇ-2020, ದಿ.2101.2021 


[atl 


A 


ಕರ್ನಾಟಿಕ ವಿಧಾನ ಸಭಾ ಮಾನ್ಯ ಸದಸ್ಸಿಲುದ ಶ್ರೀ ನಿರಾಣಿ ಹಣಮಂತ್‌ ರುದ್ರಷ್ನ, (ಪಧವೀದರರ 
ಕೇತು ಅವರು ಫೋರಿರುವ ಚುಳ್ಳೆ-ಗುರುತಿನ / ಚುಳ್ಳೆ ಗುರುತಿಲ್ಲದ ಪ್ರಕ್ಗೆ ಸಂಜ್ಯೆ- 06 ಕೈ ಕರ್ನಾಟಿಕ 
ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಗೆ ಸಂಬಂಧಿಸಿದ ಉತ್ತರವನ್ನು ಸಿದ್ಧಗೊಳಿಸಿ ಇಬರೊಂದಿಣೆ 
ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿದೆ. 


ಧನ್ಯವಾದಗಳೊಂದಿಗೆ, 


ತಮ್ಮ ವಿಶ್ವಾಸಿ, 


Mocedh 


ಪೈವಸ್ಥಾಪಕ ನಿರ್ದೇಶಕರು 


MY >} 


ನ ಭವಿಷ್ಠದ ಇಂಧನ 
ಮಹಾತ್ಮ ಗ್ರುಮೀ ಜನರ ಇಂಧನ ಅಂ ಶೀರಾಮಪುರ ಕ್ರಾನ್‌, ಜಕ್ಕೂರು. ಬೆಂಗಳೂರು - $60064 
H ಮೀಣ ಇಂಧನ ಅಭಿ 0: ಜಿ: ಇಡಿ), ಶೀರಾ Fo 
Nik le f Rural ನ ನ Development (MGINED). Svlramapura Cross, Jakkurv, Bengaluru -56 
Om Mebane Gendhl we 99 | Email: pschoirmanblofucls@gmailcom K 


